ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 


ಕರ್ನಾಟಕ ವಿಧಾನ ಪರಿಷತ್ತು 


1. 70 (237 , 

2. ಮಾನ್ಯ ಸದಸ್ಯರ ಹೆಸರು ಶ್ರೀ ಅರವಿಂದ ಕುಮಾರ್‌ ಅರಳಿ 

3. ' ಉತ್ತರಿಸಬೇಕಾದ ದಿನಾಂಕ: 16-07-2019 

4. ಉತ್ತರಿಸಬೇಕಾದ ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವರು 
ಪ್ರಶ್ನೆಗಳು ಉತ್ತರಗಳು 


ಅ) 


ಬೀದರ್‌ ಮೆಡಿಕಲ್‌ ಕಾಲೇಜನ ಬೋಧಕ 
ಆಸ್ಪತ್ರೆಯ ಕಟ್ಟಡದ ಒಂದು ಭಾಗ 
ಕುಸಿದಿರುವುದು ಸರ್ಕಾರದ `ಗಮನಕ್ಕೆ 
ಬಂದಿದೆಯೇ? ಬಂದಿದ್ಮಲ್ಲಿ, ಸಂಬಂಧಿಸಿದ 
ಗುತ್ತಿಗೆದಾರರು, ಅಧಿಕಾರಿಗಳ ವಿರುದ್ದ 


: ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ? 


ಹೌದು. 


ದಿನಾಂಕ: 08.06.2018 ರಲದು ಬ್ರಿಮ್ಸ್‌ ಬೋಧಕ ಆಸ್ಪತ್ರೆಯ 
ಗೇಟ್‌ ನಂ.೦01ರ ಮೇಲ್ಕಾವಣಿ (Wall of Portico) ಕುಸಿದ 


ಪ್ರಕರಣಕೆ ಸಂಬಂಧಿಸಿದಂತೆ ನಿರ್ದೇಶಕರು, ಬೀದರ್‌ 
ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೀದರ್‌ ಹಾಗೂ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, 


ಲೋಕೋಪಯೋಗಿ ಇಲಾಖೆ, ಬೀದರ್‌ ಇವರಿಗೆ ದಿನಾಂಕ: 
08.07.2019 ರಂದು ಪತ್ರ ಬರೆದು ಖುದ್ದು ಸ್ಥಳ ತನಿಖೆ ಮಾಡಿ 
ಆಸ್ಪತ್ರೆಯ ಕಳಪೆ ಕಾಮಾಗಾರಿ ಬಗ್ಗೆ ಪರಿಶೀಲಿಸಿ ವರದಿ 
ನೀಡುವಂತೆ ಕೋರಲಾಗಿದೆ. 


ಮುಂದುವರೆದು, ಬೀದರ್‌ ನ ಆಸ್ಪತ್ರೆ ಕಟ್ಟಡ ಕುಸಿದಿರುವ 
ಬಗ್ಗೆ ಸಮಗ್ರ ತನಿಖೆ ನಡೆಸಲು. 05 ಸದಸ್ಯರನ್ನೊಳಗೊಂಡ 
ಸಮಿತಿಯನ್ನು ರಚಿಸಿ 15 ದಿನಗಳೊಳಗಾಗಿ . ವರದಿ 


| ಸೆಲ್ಲಿಸುವಂತೆ ದಿನಾಂಕ: 12.07.2019 ರಂದು ಅಧಿಸೂಚನೆ 


ಹೊರಡಿಸಲಾಗಿದೆ. 


ಸಂಸ್ಥೆಯ ವತಿಯಿಂದ "ಸಂಬಂಧಪಟ್ಟ ಗುತ್ತಿಗೆದಾರರಿಗೂ 
ಸಹ ನೋಟೀಸ್‌ ನೀಡಲಾಗಿದೆ. 


ಆಅ) 


ಬೀದರ್‌ ಮೆಡಿಕಲ್‌ ಕಾಲೇಜಿಗೆ ಈಗಿರುವ [ 


150 ಸೀಟಿಗಳ ಪೈಕಿ 50 ಸೀಟುಗಳನ್ನು 
ಕಡಿತ ಮಾಡುವ ಕುರಿತು ಭಾರತೀಯ 
ಮೈದ್ಯಕೀಯ' ಪರಿಷತ್ತು ಪತ್ರ 
ಬರೆದಿರುವುದು ನಿಜವೇ? ಬರೆದಿದ್ದಲ್ಲಿ, 


| ಪತ್ರದ ಪ್ರತಿ ಒದಗಿಸುವುದು? 


ಹೌದು. ಪತ್ರದ ಪ್ರತಿ ಲಗತಿಸಿದೆ: 


ಗೌರವಾನ್ವಿತ ಉಚ ನ್ಯಾಯಾಲಯವು ರಿಟ್‌ ಅರ್ಜಿ 
ಸಂ೦ಖ್ಯೆ:25241-42/2019 ರಲ್ಲಿ ದಿನಾ೦ಕ 03.07.2019 ರಂದು 


ನೀಡಿರುವ ಮಧ್ಯಂತರ ಆದೇಶದಲ್ಲಿ 2019-20 ನೇ ಸಾಲಿನಲ್ಲಿ: 


ಬೀದರ್‌ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಎಂಬಿಬಿಎಸ್‌ 
ಕೋರ್ಸಿನ 150 ಸೀಟುಗಳ . ಪ್ರವೇಶಾತಿಗೆ ಅನುಮತಿ 
ನೀಡಿರುತ್ತದೆ. 


ke) 


| ಭಾರತೀಯ ವೈದ್ಯಕೀಯ ಪರಿಷತು 


ಗುರುತಿಸಿರುವ ಕೊರತೆಗಳನ್ನು ನೀಗಿಸಲು 
ಸರ್ಕಾರ ' «ಯಾವ ಇ ಕ್ರಮಗಳನ್ನು 
ಕೈಗೊಂಡಿದೆ? (ವಿವರ ನೀಡುವುದು) 


ಭಾರತೀಯ ವೈದ್ಯಕೀಯ ಪರಿಷತ್ತು ಗುರುತಿಸಿರುವ 
ಕೊರತೆಗಳನ್ನು ನೀಗಿಸಲು ಈ 'ಕೆಳಕಂಡ ಕ್ರಮಗಳನ್ನು 
ಕೈಗೊಳ್ಳಲಾಗಿದೆ. : 
1. Diaster Trolley is made available in the 
‘causality. . ವ 
CSSD ETO sterilizer ietalled and is working. 
Intercom facility made available in old 
hospital an college \building and being 


procured for new hospital building. 


4. Hospital Lecture Theater of capacity 150 
| made available. y 
5, New doctors are being appointed. als” 
department promotions are being made. 
6. Necessary facilities like nursing staffs are 
available (Totat 355 available) 
7. All required Investigations are made available 


> 


y and Bed occupancy is being improved... 


ಸಂಖ್ಯೆ: MED 48 ಎ೦ಪಿಎಸ್‌ 2019 


“ಜೆ roe 
(ಇ.ತುಕಾರ್ದಾಯ- 
ವೈದ್ಯಕೀಯ ಶಿಕ್ಷಣ ಸಚಿವರು 


